ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸ 1318 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 
ಉತ್ತರಿಸಬೇಕಾದ: ದಿನಾಂಕ 


ಸಂಖ್ಯೆ 


ನಾನ್‌ ಮಾಗಗನನ್ನಾ ಮಾಡರುವ 
ಗ ಅದು ಈಡೇಿದೆಯೇ: 


ಇಲ್ಲ" ಉತ್ತಮ ದರ್ಜೆಯ ಹಣ್ಣು”. ಮತ್ತು 
ತರಕಾರಿಗಳು ಸಿಗುತ್ತಿಲ್ಲ ಎಂದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ? 


ಶ್ರೀ ಆರ್‌.ಭರ್ಮಸೇನ, 
ತೋಟಗಾರಿಕೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರು 
27.02.2018 


ಬೆಳೆಗಾರರಿಂದ ನೇರವಾಗಿ ತೋಟದ ಉತ್ಪನ್ನಗಳನ್ನು 
ಖರೀದಿಸಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಹಣು 
ತರಕಾರಿಗಳನ್ನು ಸ್ಪರ್ಧಾತಕ ದರಗಳಲ್ಲಿ ಮಾರಾಟ 
ಮಾಡಲು ಮಧ್ಯವರ್ಶಿಗಳೆ ಪಾಲುದಾರಿಕೆ ಇಲ್ಲದಂತೆ 
ಮಾಡುವ ಉದ್ದೇಶದಿಂದ ಮಳಿಗೆಗಳನ್ನು 
ತೆರೆಯಲಾಗಿದೆ. 


ಈ ಉದ್ದೇಶವು ಈಡೇರಿದೆ. 


ಉತ್ತಮ ಗುಣಮಟ್ಟದ ಹಣ್ಣು ತರಕಾರಿಗಳನ್ನು ಮಾರಾಟ 


ಮಾಡಲಾಗುತ್ತಿದೆ. 


ಅನೇಕ ಹಾಪ್‌ಕಾಮ್ಸ್‌ ಮೆಳಿಗೆಗಳ್ಲಿ ಪೆ 
ಗುಣಮಟ್ಟದ ಹಣ್ಣು ಮತ್ತು ತರಕಾರಿಗಳನ್ನು 
ಮಾರಾಟ ಮಾಡುತ್ತಿದ್ದು, ಇದನ್ನು 
ಅಧಿಕಾರಿಗಳು ತಪಾ: ಾಸಣೆ" 'ಮಾಡುವುದಿಲ್ಲವೆ: 
ಎಷ್ಟು ಕಡೆ' ತಪಾಸಣೆ ಮಾಡಿ ಯಾವ 


ರೀತಿಯ ಕ್ರಮ ಕೈಗೊಳ್ಳಲಾಗಿದೆ: 


ಪಾಮ್‌ ಮಾಗ್‌ 
ಮಾಡುತ್ತಿರುವ ನೌಕರರನ್ನು ಎಷ್ಟು 
ವರ್ಷಕ್ಕೊಮ್ಮೆ ವರ್ಗಾವಣೆ ಮಾಡುತ್ತೀರಿ: ಈ 
ಬಗ್ಗೆ ಸರ್ಕಾರದ ನೀತಿ ಏನು? 


ಸಂಖ್ಯೆ; ತೋಇ 17 ತೋಇವ08 


ಪ್‌ಕಾಮ್ಸ್‌ "ಮಳಿಗೆಗಳಲ್ಲಿ ಉತ್ತಮ ಗುಣಮಟ್ಟದ 
ಹಣ್ಣು ಮತ್ತು ತರಕಾರಿಗಳನ್ನು ಸಂಸ್ಥೆಯು ನಿಗದಿಪಡಿಸಿದ 
ದರದಂತೆ ಆನ್‌ಲೈನ್‌. ಸ್ಕೇಲ್‌ಗಳಲ್ಲಿ ಮಾರಾಟ 
ಮಾಡಲಾಗುತಿದೆ ಇದನ್ನು ಅಧಿಕಾರಿಗಳು ತಪಾಸಣೆ 


ಗುಣಮಟ್ಟ ಮತ್ತು ಮಾರಾಟ 
ಪರಿಶೀಲಿಸಲು .13 ಮಾರ್ಗಗಳಿಗೆ ಜಾಗೃತದಳ 
ಸದಸ್ಯರನ್ನು ನೇಮಿಸಿದ್ದು, ಇವರು ನೀಡಿರುವ 
ವರದಿಯಂತೆ 2016-17ನೇ ಸಾಲಿನಲ್ಲಿ 23 ಜನ 
ಮಾರಾಟಗಾರರ ' ವಿರುದ್ಧ ಎಚ್ಚರಿಕೆ ನೋಟಿಸ್‌ ಮತ್ತು 
ದಂಡ ವಿಧಿಸುವ ತಮಕ್ಕೆಗೊಳ್ಳಲಾಗಿದೆ. 

ಹಾಪ್‌ಕಾಮ್ಸ್‌. ಮಳಿಗೆಗಳಲ್ಲಿ ಕೆಲಸ `ಮಾಡುತ್ತಿಹುವೆ 
ನೌಕರರನ್ನು ' ಇಂತಿಷ್ಟು ವರ್ಷಕ್ಕೊಮ್ಮೆ ವರ್ಗಾವಣೆ 
ಮಾಡಬೇಕೆಂಬ ಪರಿಪಾಠ ಇರುವುದಿಲ್ಲ. ಹಾಪ್‌ಕಾಮ್ಸ್‌ 
ಸಂಸ್ಥೆಯು ಸಹಕಾರಿ. ಸಂಸ್ಥೆಯಾಗಿದ್ದು, “ಸಿಬ್ಬಂದಿ 
ಸೇವಾ ನಿಯಮಗಳನ್ವಯ” ಕ್ರಮ ಕೈಗೊಳ್ಳಲಾಗುತ್ತಿದೆ. 


ದರಗಳ ಬಗ್ಗೆ 


2 [2 gs 


(ಎಸ್‌.ಎಸ್‌,ಮಲ್ಲಿಕಾರ್ಜುನ್‌) 
ತೋಟಗಾರಿಕೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರು 


